ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 17 ನೇ ಮಾರ್ಚ್‌, 2020 


ವಿಜಯನಗರ ಕ್ಷಬ್‌ನ ಆಡಳಿತ ಮಂಡಳಿ ಮತ್ತು ಗೌರವ ಸದಸ್ಯರ ಬಗ್ಗೆ 
ಶ್ರೀ ಶರಣಪ್ಪ ಮಟ್ಟೂರ(ಶಿಕ್ಷಕರ ಕ್ಷೇತ್ರ):- 

1099 (1241) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ.- 

(ಅ) ಬೆಂಗಳೂರಿನ ವಿಜಯನಗರ ಕ್ಲಬ್‌ ಯಾವ ಕಾಯ್ದೆಯಡಿ ನೋಂದಣಿಯಾಗಿದೆ ; ಕ್ಲಬ್‌ನ ಬೈಲಾ ಪ್ರತಿ ನೀಡುವುದು ; 
(ಆ) ಸದರಿ ಕ್ಲಬ್‌ನಲ್ಲಿ ಇರುವ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ; 


(ಇ) ಕ್ಲಬ್‌ನಲ್ಲಿ 2010ರಿಂದ ಈವರೆಗೂ ಆಯ್ಕೆಯಾಗಿರುವ ಕಾರ್ಯಕಾರಿ ಸಮಿತಿ ಸದಸ್ಯರ ಹೆಸರು ಮತ್ತು ಕಾರ್ಯನಿರ್ವಹಿಸಿದ 
ಹುದ್ದೆಗಳ ವಿವರ ನೀಡುವುದು ; 


(ಈ) ಸದರಿ ಕ್ಲಬ್‌ನಲ್ಲಿ ಗೌರವ ಸದಸ್ಯರನ್ನು (ಗೆಂಗ೩r8ry Member) ನೇಮಕ ಮಾಡಿಕೊಳ್ಳಲು ಇರುವ ನೀತಿ ನಿಯಮ ಮತ್ತು 
ಕ್ಲಬ್‌ನ ಬೈಲಾದನ್ವಯ ನಿಗದಿಪಡಿಸಿರುವ ಮಾನದಂಡ ಅಥವಾ ಷರತ್ತುಗಳೇನು ; (ವಿವರ ನೀಡುವುದು) 


(ಉ) ಕ್ಲಬ್‌ನಲ್ಲಿ 2010ರಿಂದ ಈವರೆಗೂ ಎಷ್ಟು ಜನರಿಗೆ ಗೌರವ ಸದಸ್ಯತ್ವ ನೀಡಲಾಗಿದೆ ; ಹೆಸರು ಮತ್ತು ವಿಳಾಸವಾರು, ಸರ್ಕಾರಿ 
ಅಧಿಕಾರಿ/ನೌಕರರಾಗಿದ್ದರೆ ಹುದ್ದೆವಾರು ವಿವರ ನೀಡುವುದು ? 


